ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದೆ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


737 
ಶ್ರೀ ಕೆ.ಟಿ. ಶ್ರೀಕಂಠೇಗೌಡ (ಪದವೀಧರರ ಕ್ಲೇತ್ರ) 
17.09.2021 


ಉತ್ತರಿಸುವವರು ಮಾನ್ಯ ರೇಷ್ಟೆ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರು 
ಪ್ರಶ್ನೆಗಳು | ಉತರಗಳು 
ಅ ರೇಷ್ಮೆ ಇಲಾಖೆಯಲ್ಲಿ ರೇಷ್ಠೆ ಇಲಾಖೆಯಲ್ಲಿ, ಒಟ್ಟು 429 ಹುದ್ದೆಗಳು 
ಮಂಜೂರಾಗಿರುವ ಒಟ್ಟು ಮಂಜೂರಾಗಿರುತ್ತವೆ. ವಿವರ ಕೆಳಕಂಡಂತಿದೆ. 
ಹುದಗಳಮ್ಟೇ (ವಿವರ 7 Se 
pe ಸಂ| ಗೌನ್‌ | ಹುದ್ದಗಳಸಂಖ್ಯ 
1 ಗ್ರೂಪ್‌ [00 k 84: 
[2 ಗೂಪ್‌ಬಿ. 489 
[3 ಗ್ರೂಪ್‌ ಸಿ. 3182 
4 ಗೂಪ್‌ಡಿ.' 544 
ಒಟ್ಟು! 4299 


ಆ ಇವುಗಳಲ್ಲಿ ಭರ್ತಿಯಾದ 
ಹುಬ್ದೆಗಳೆಷ್ಟು: ಖಾಲಿ 
ಹುದ್ದೆಗಳೆಷ್ಟು; (ವಿಷರ 


-|-- [ಓದಗಿಸುವುದು)- ಎ 


ಕೆಳಕಂಡಂತಿದೆ. 4 
SR ಭರ್ತಿಯಾದ (ಖಾ ಲಿಇರುವ| 
ಗ್ರೂಪ್‌ | ಹುದ್ದೆಗಳ | ಹುದ್ದೆಗಳ : 
i ' ಸಂಖ್ಯೆ" | ಸಂಖ್ಯೆ" 
1 ಗ್ರೂಪ್‌ ಎ 50 34 
2 ಗ್ರೂಪ್‌ಬಿ 256 233 
3 ಗ್ರೂಪ್‌ ಸಿ 1018 2164 
4 ಗ್ರೂಪ್‌ಡಿ 24 | 210 
ಒಟ್ಟು) 1598 2701 


ರೇಷ್ಠೆ. ಇಲಾಖೆಯಲ್ಲಿ ಪ್ರಸ್ತುತ ಒಟ್ಟು 1598 ಹುದ್ಮೆಗಳು 
ಭರ್ತಿಯಾಗಿದ್ದು, 2701 ಹುದ್ದೆಗಳು ಖಾಲಿ ಇರುತ್ತವೆ. .ವಿವರ 


ಇ|ಖಾಲಿ ಹುದ್ದೆಗಳನ್ನು ಭರ್ತಿ 
ಮಾಡಲಾಗುವುದು ಯಾವಾಗ; 
(ವಿವರ ಒದಗಿಸುವುದು) 


ರೇಷ್ಮೆ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 145 - 
ರೇಷ್ಮೆ ನಿರೀತ್ಮಕರ ಹುದ್ದೆಗಳನ್ನು, 309 - ರೇಷ್ಠೆ ಪ್ರದರ್ಶಕರ 
ಹುದ್ದೆಗಳನ್ನು, 279 - ರೇಷ್ಮೆ ಪ್ರವರ್ತಕರ ಹುದೆಗಳನ್ನು 


ಅಂದರೆ ಒಟ್ಟು 733 ತಾಂತಿಕ ಹುದ್ದೆಗಳನ್ನು ನೇರ 
ನೇಮಕಾತಿಯಿಂದ ಭರ್ತಿ ಮಾಡುವ ಪ್ರಕ್ರಿಯೆಯು 


ಚಾಲನೆಯಲಿರುತ್ತದೆ. 
ಮ 


/2/- 


ಪಃ ದೈತರಿಗೆ ಸೂಕ್ತ ಮೈಜ್ಞಾನಿಕ 
ಸಲಹೆಗಳನ್ನು ವೀಡೆಲು 
ಇಲಾಖೆ ಕೈಗೊಂಡ 
ಕಮಗಳೇಮ? (ವಿಷಪರ 
ಒದಗಿಸುವುದು) 


"ಮೂಲಕ ರೇಷ್ಮೆ ಬೆಳೆಗಾರರಿಗೆ ಮಾಹಿತಿ ನೀಡಲಾಗುತ್ತಿದೆ. 


ರೇಷ್ಟೆ ಇಲಾಖೆಯ ಕ್ಲೇತಮಟ್ಟಿದ ಎಲ್ಲಾ ಕಛೇರಿಗಳಲ್ಲಿ ರೇಷ್ಮೆ 
ಬೆಳೆಗಾರರಿಗೆ ಇಲಾಖೆಯಿಂದ ದೊರೆಯುವ ಸಹಾಯಧನ; 
ಪೋತ್ಸಾಹಧನ ವಿಷರಗಳನ್ನು ಹಾಗೂ ರೇಷ್ಮೆ ಪದ್ಧತಿಯನ್ನು 
ಅಳವಡಿಸಿಕೊಳ್ಳಲು ತಾಂತಿಕ ಮಾಹಿತಿಗಳನ್ನು 
ಪ್ರದರ್ಶಿಸಲಾಗಿದೆ. ಹೊಸ ತಾಂತ್ರಿಕತೆ ಮತ್ತು ನೂತನ 
ಆವಿಷ್ಠಾರಗಳ ಬಗ್ಗೆ ಕರಪತ್ರ, ಬ್ರೋಚರ್‌ ಮತ್ತು ಬಿತ್ತಿ ಪತ್ರಗಳ 


ರೇಷ್ಮೆ ಬೆಳೆಗಾರರ ಹಿಪ್ಪುನೇರಳೆ ತೋಟ ಹಾಗೂ ರೇಷ್ಮೆ ಹುಳು 
ಸಾಕಾಣಿಕೆಯ ವೀಕ್ಷಣ ಸಮಯದಲ್ಲಿ ಅವಶ್ಯ ತಾಂತ್ರಿಕ 
ಸಲಹೆಗಳನ್ನು ನೀಡಲಾಗುತ್ತಿದೆ. ಅಲ್ಲದೇ ರೇಷ್ಮೆ ಬೆಳೆಗಾರರಿಗೆ 
ಕ್ಲೇತ್ರಮಟ್ಟಿದಲ್ಲಿ ನೂತನ ತಾಂತಿಕತೆಗಳ ಬಗ್ಗೆ ಕಾರ್ಯಾಗಾರ, 
ಕ್ಲೇತ್ಯೋತ್ಸವಗಳು, ವಸ್ತು ಪ್ರದರ್ಶನ, ಗ್ರಾಮಮಟ್ಟದಲ್ಲಿ 
ರೈತರಿಂದ ರೈತರಿಗೆ ತರಬೇತಿ, ರೇಷ್ಟೆ ತರಬೇತಿ ಸಂಸ್ಥೆಗಳಿಂದ 
ಜೇತ್ರಮಟ್ಟಿದಲ್ಲಿ ರೈತರಿಗೆ ಒಂದು ದಿನ ತರಬೇತಿ 
ಕಾರ್ಯಕ್ರಮಗಳನ್ನು - ಆಯೋಜಿಸಿ ರೇಷ್ಟೆ ಬೆಳೆಗಾರರಲ್ಲಿ 
ತಾಂತ್ರಿಕ ಅರಿವು ಮೂಡಿಸಲಾಗುತ್ತಿದೆ. ದೂರದರ್ಶನ ಹಾಗೂ 
ರೇಡಿಯೋ ಮೂಲಕ ವಿಜ್ಞಾನಿಗಳು, ತಾಂತ್ರಿಕ ಅಧಿಕಾರಿಗಳು 
ಚರ್ಚ್‌ಗಳಲ್ಲಿ ಭಾಗವಹಿಸಿ ಅಗತ್ಯ ತಾಂತ್ರಿಕ ಮಾಹಿತಿಯನ್ನು 


ರೇಷ್ಮ ಬೆಳೆಗಾರರಿಗೆ ನೀಡುತ್ತಿದ್ದಾರೆ. 


ಸ೦ಖ್ಯೆ: ರೇಷ್ಮೆ 100 ರೇಸೇವಿ 2021 


(ಡಾ. ಟ್‌ ಗೌಡ) 
ರೇಷ್ಠ್ನೆ ಹಾಗೂ ಯುವಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


